ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ರಾಜ್ಯದ ಕಲಾ ಸಂಘಗಳಿಗೆ ಮತ್ತು ಹೊರ ನಾಡಿನ ಸಂಘ ಸಂಸ್ಥೆಗಳಿಗೆ ಸರ್ಕಾರ ವೀಡುವ ವಾರ್ಷಿಕ 
ಅನುದಾನ ಕುರಿತು 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


672 (696) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಕಲಾ ಸಂಘ ಮತ್ತು ಹೊರ ನಾಡಿನ ಸಂಘ ಸಂಸ್ಥೆಗೆ ಸರ್ಕಾರ ಬೀಡುವ ವಾರ್ಷಿಕ 
ಅನುದಾನವೆಷ್ಟು ; 


(ಆ) ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟಿದಲ್ಲಿ ಕಲಾ ಸಂಘಗಳಿಗೆ ಸರ್ಕಾರದಿಂದ ನೀಡುವ ಅನುದಾನವೆಷ್ಟು; 


(ಇ) ಕಳೆದ ಕೆಲವು ವರ್ಷಗಳಿಂದ ಕಲಾವಿದರುಗಳು ಆನ್‌ಲೈನ್‌ ಮುಖಾಂತರ ನಿಯಮಾನುಸಾರ ಅರ್ಜಿ 
ಸಲ್ಲಿಸಿದ್ದರೂ ಕಲಾವಿದರು ಮತ್ತು ಕಲಾ ಸಂಸ್ಥೆಗಳಿಗೆ ವರ್ಷ ಮುಗಿದರೂ ಅವರ ಖಾತೆಗೆ ಹಣ ಜಮೆ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಕನ್ನಡ ಮತ್ತು ಸಂಸ್ಕತಿ ಇಲಾಖೆಯಲ್ಲಿ ಧನ ಸಹಾಯ ಮಂಜೂರಾತಿ ಸಮಿತಿಯನ್ನು 
ರಚಿಸಲಾಗಿದೆಯೇ ; ಹಾಗಿದ್ದಲ್ಲಿ, ಸಮಿತಿಯಲ್ಲಿರುವ ಅಧ್ಯಕ್ಷರು ಮತ್ತು ಸದಸ್ಯರ ವಿವರ ನೀಡುವುದು? 


nm! 


